ಕರ್ನಾಟಕ ವಿಧಾನಸಭೆ 
ಹದಿನಾಲ್ಲನೇ ವಿಧಾನಸಭೆ 
(ಐದನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಣ 


ಸೋಮವಾರ, ದಿನಾ೦ಕ 15ನೇ ಡಿಸೆ೦ಬರ್‌, 2೦14 
(ಸಮಯ: ಬೆಳಗ್ಗೆ 1.೦೦ ಗಂಟಿಗೆ) 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಐದನೇ ಪಟ್ಟ 


ಆ) ದಿನಾಂಕ 11.12.2೦14ರ ಮೂರನೇ 
ಪಣ್ಣಯಿಂದ ವರ್ಗಾವಣೆಗೊಂಡ ಯೋಜನೆ ಮತ್ತು ಸಾಂಖ್ಯಕ, ಮಾಹಿತಿ 
ಶ್ರೀ ಎಸ್‌.ಆ.ಸೋಮಶೇಖರ್‌ ಅವರ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 311115) ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು 


ಇ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಐದನೇ ಪಟ್ಟ 


2. ಶಾಸನ ರಚನೆ 


1. ವಿಧೇಯಕಗಳನ್ನು ಮಂಡಿಸುವುದು 


(1) ಕರ್ನಾಟಕ ಭೂ ಸುಧಾರಣೆ ಮತ್ತು ಇತರ ಕೆಲವು ಕಾನೂನು (ತಿದ್ದುಪಡಿ)ವಿಧೇಯಕ, 2೦14 
ಶ್ರೀ ವಿ. ಶ್ರೀನಿವಾಸ ಪ್ರಸಾದ್‌ (ಕಂದಾಯ ಸಚಿವರು) ಅವರು:- 


ಅ) 2೦14ನೇ ಸಾಅನ ಕರ್ನಾಟಕ ಭೂ ಸುಧಾರಣೆ ಮತ್ತು ಇತರ ಕೆಲವು ಕಾನೂನು 
(ತಿದ್ದುಪಡಿ) ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


(1) ಕರ್ನಾಟಕ ನ್ಯಾಯಾಲಯ ಶುಲ್ಕಗಳ ಮತ್ತು ದಾವೆಗಳ ಮೌಲ್ಯ 
ನಿರ್ಣಯ (ತಿದ್ದುಪಡಿ)ವಿಧೇಯಕ, 2014 
ಶ್ರೀ ಟ.ಜ.ಜಯಚಂದ್ರ (ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು ಹಾಗೂ 


ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ,ಪಶುಸಂಗೋಪನೆ ಮತ್ತು 
ಮುಖರಾಯಿ ಸಚಿವರು) ಅವರು:- 


ಅ) 2೦14ನೇ ಸಾಅನ ಕರ್ನಾಟಕ ನ್ಯಾಯಾಲಯ ಶುಲ್ಗಗಳ ಮತ್ತು ದಾವೆಗಳ ಮೌಲ್ಯ 
ನಿರ್ಣಯ (ತಿದ್ದುಪಡಿ) ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು: 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


ಪು.ತಿ.ನೋ., 


ಇ 


(111) ಭಾರತ ಉತ್ತರಾಧಿಕಾರ (ಕರ್ನಾಟಕ ತಿದ್ದುಪಡಿ) ವಿಧೇಯಕ, 2೦14 
ಶ್ರೀ ಟ.ಜ.ಟಯಚಂದ್ರ (ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು ಹಾಗೂ 
ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ, ಪಶುಸಂಗೋಪನೆ ಮತ್ತು 
ಮುಜರಾಯಿ ಸಚಿವರು) ಅವರು:- 


ಅ) 2೦14ನೇ ಸಾಅನ ಭಾರತ ಉತ್ತರಾಧಿಕಾರ (ಕರ್ನಾಟಕ ತಿದ್ದುಪಡಿ) 
ವಿಧೇಯಕವನ್ನು ಮಂಡಿಸಲು" ಅನುಮತಿ ಕೋರುವುದು; 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


1]. ವಿಧೇಯಕಗಳನ್ನು ಪರ್ಯಾಲೋಚಿಸುವುದು ಹಾಗೂ ಅಂಗೀಕರಿಸುವುದು 


1 ಕರ್ನಾಟಕ ಪೌರ ಸಭೆಗಳು ಮತ್ತು ಇತರ ಕೆಲವು ಕಾನೂನು (ತಿದ್ದುಪಡಿ) ವಿಧೇಯಕ, 2೦14 
ಡಾ| ಖಮರುಲ್‌ ಇಸ್ಲಾಂ( ಪೌರಾಡಳಿತ, ಸ್ಥಳೀಯ ಸಂಸ್ಥೆಗಳು, ಸಾರ್ವಜನಿಕ ಉದ್ದಿಮೆಗಳ 
ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಸ್‌ ಸಚಿವರು) ಅವರು:- 


ಅ) 2೦14ನೇ ಸಾಅನ ಕರ್ನಾಟಕ ಪೌರ ಸಭೆಗಳು ಮತ್ತು ಇತರ ಕೆಲವು ಕಾನೂನು 
(ತಿದ್ದುಪಡಿ) ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


2. ಕರ್ನಾಟಕ ಶಿಕ್ಷ ಣ(ತಿದ್ದುಪಡಿ) ವಿಧೇಯಕ, 2೦14 
ಶ್ರೀ ಕಿಮ್ಮನೆ ರತ್ನಾಕರ( ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು) ಅವರು:- 


ಅ) 2೦14ನೇ ಸಾಅನ ಕರ್ನಾಟಕ ಶಿಕ್ಷಣ(ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಚಸಬೇಕೆಂದು ಸೂಚಿಸುವುದು; 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


3. ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ (ಎರಡನೇ ತಿದ್ದುಪಡಿ) ವಿಧೇಯಕ, 2೦14 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿ) ಅವರು:- 

ಅ) 2೦14ನೇ ಸಾಅನ ಕರ್ನಾಟಕ ಮೌಲ್ಯವರ್ಥಿತ ತೆರಿಗೆ (ಎರಡನೇ ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಸಬೇಕೆಂದು ಸೂಚಿಸುವುದು; 

ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು 


4. ಕರ್ನಾಟಕ ಪಶುವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ 
ವಿಶ್ವವಿದ್ಯಾನಿಲಯ(ತಿದ್ದುಪಡಿ) ವಿಧೇಯಕ, 2೦14 
ಶ್ರೀ ಟ.ಜ. ಜಯಚಂದ್ರ (ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು ಹಾಗೂ ಸಂಸದೀಯ 
ವ್ಯವಹಾರಗಳು, ಶಾಸನ ರಚನೆ ಮತ್ತು ಪಶುಸಂಗೋಪನೆ ಹಾಗೂ 'ಮುಜರಾಯು ಸಚಿವರು) ಅವರು: 
ಅ) 2೦14ನೇ ಸಾಅನ ಕರ್ನಾಟಕ ಪಶುವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ 
ವಿಜ್ಞಾನಗಳ ವಿಶ್ವವಿದ್ಯಾನಿಲಯ(ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಚಸಬೇಕೆಂದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 
ಪು.ತಿ.ನೋ., 


ಡಕ 


ರ. ಕರ್ನಾಟಕ ಕಾಕ೦ಜ ನಿಯಂತ್ರಣ ವಿಧೇಯಕ, 2೦14 
ಶ್ರೀ ಸತೀಶ್‌ ಜಾರಕಿಹೊಆ (ಅಬಕಾರಿ ಸಚಿವರು) ಅವರು:- 
ಅ) 2೦14ನೇ ಸಾಅನ ಕರ್ನಾಟಕ ಶಿಕ್ಷಣ(ತಿದ್ದುಪಡಿ) ವಿಧೇಯಕವನ್ನು 


ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು 


3. ಗಮನ ಸೆಳೆಯುವ ಸೂಚನೆಗಳು 


. ಶ್ರೀ ತುಕಾರಾಂ. ಈ ಅವರು ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯ ಅಧೀನ 
ಸಂಸ್ಥೆಯಾದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲ ಕಳೆದ 10-1 
ವರ್ಷಗಳ೦ದ ನಡೆಸಲಾಗುತ್ತಿರುವ ಮೊರಾರ್ಜ ದೇಸಾಯಿ/ಕಿತ್ತೂರು ರಾಣಿ ಚೆನ್ನಮ್ಮ 
ವಸತಿ ಶಾಲೆಗಳಲ್ಲ ಪ್ರಾಂಶುಪಾಲರಾಗಿ/ಶಿಕ್ಷಕರಾಗಿ ಕಾರ್ಯ ನಿರ್ವಹಿಸುತ್ತಿರುವ 
ಸಿಬ್ಬಂದಿಗಳನ್ನು ಖಾಯಂಗೊಳಸುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಹಾಗೂ 
ಹಿ೦ದುಳದ ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 
. ಶ್ರೀ ಕೆ.ಜ.ಬೋಪಯ್ಯ ಅವರು ಕೊಡಗು ಜಲ್ಲೆಯ, ಮಡಿಕೇರಿ ತಾಲ್ಲೂಕು, ಕುಂಜಲ 
ಪಂಚಾಯತ್‌ ವ್ಯಾಪ್ತಿಯ ಗ್ರಾಮಗಳಾದ ನಾಲಡಿ, ಯಮಕಪಾಡಿ, ಪಾಲಂಗಾಲ 
ಗ್ರಾಮಗಳ ವ್ಯಾಪ್ತಿಯಲ್ಲನ ಏಲಕ್ಕಿ ಮಲೆಯ ಜಾಗವನ್ನು ಅರಣ್ಯ ಇಲಾಖೆಯ ವಶಕ್ಕೆ 
ಬಟ್ಟು ಕೊಡುವ ಹಾಗೂ ಇದಕ್ಕೆ ಪರಿಹಾರ ಕೋರಿರುವ ಬಗ್ಗೆ ಮಾನ್ಯ ಅರಣ್ಯ ಸಚಿವರ 
ಗಮನ ಸೆಕೆಯುವುದು. 
. ಶ್ರೀ ಜ.ಐ. ನಿಂಗಯ್ಯ ಅವರು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಕಳಸ ಪಟ್ಟಣಕ್ಕೆ ಶಾಶ್ವತ 
ಕುಡಿಯುವ ನೀರನ್ನು ಒದಗಿಸಲು NRDWP ಯೋಜನೆ ಅಡಿಯಲ್ಲನ ಕಾಮಗಾರಿಯು . 
ಪೂರ್ಣಗೊಳ್ಳದಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಸಚಿವರ ಗಮನ ಸೆಳೆಯುವುದು. 
. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು ಹಾಸನ ಜಲ್ಲೆಯ ಚನ್ನರಾಯಪಟ್ಟಣ ತಾಲ್ಲೂಕು 
ದಂಡಿಗನಹಳ್ಳ ಹೋಖಳ ಕಾಚೇನಹಳ್ಳ ಏತ ನೀರಾವರಿ ಯೋಜನೆಯು 
ಕುಂಠಿತಗೊಂಡಿರುವ ಬಗ್ಗೆ ಮಾನ್ಯ ಭಾರೀ ಮತ್ತು ಮಧ್ಯಮ ಸೀರಾವರಿ ಸಚಿವರ ಗಮನ 
ಸೆಳೆಯುವುದು. 
. ಶ್ರೀ ಮಂಜುನಾಥ ಗೌಡ ಕೆ.ಎಸ್‌. ಅವರು ಬೆಂಗಳೂರು ಗ್ರಾಮಾಂತರ ಜಲ್ಲೆಯ 
ಹೊಸಕೋಟೆ ತಾಲ್ಲೂಕಿನ ಕಾಚರಕನಹಳ್ಳ ಮತ್ತು ಕೋಡಿಹಳ್ಳ ಏತ ನೀರಾವರಿ 
ಯೋಜನೆಯ ಕಾಮಗಾರಿಯನ್ನು ಪ್ರಾರಂಭಸದಿರುವುದರಿಂದ ಆ ಭಾಗದ ರೈತರುಗಳಗೆ 
ತೊ೦ದರೆಯಾಗಿರುವ ಬಗ್ಗೆ ಮಾನ್ಯ ಸಣ್ಣ ನೀರಾವರಿ ಸಚಿವರ ಗಮನ ಸೆಳೆಯುವುದು. 
. ಶ್ರೀ ಗೋವಿಂದ ಎಂ. ಕಾರಜೋಳ ಅವರು ವಿಜಯಪುರ ಜಲ್ಲೆ ಮತ್ತು ತಾಲ್ಲೂಕಿನ 
ಮಕಣಾಪುರ ಗ್ರಾಮದ ಹಲವು ದಲತ ಕುಟುಂಬದವರನ್ನು ಒಕ್ಕಲೆಜ್ಣಸಿ, 
ವಶಪಡಿಸಿಕೊಂಡಿರುವ ಜಮೀನನ್ನು ಅವರಿಗೆ ಹಿಂದಿರುಗಿಸುವ ಬಗ್ಗೆ ಮಾನ್ಯ ಕಂದಾಯ 
ಸಚಿವರ ಗಮನ ಸೆಳೆಯುವುದು. 

ಪು.ತಿ.ನೋ., 


ಪೆ 

7. ಕ್ರೀಮತಿ ವಿನಿಶಾ ನೆರೊ ಅವರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು 
ಹೊಸದಾಗಿ ನಿರ್ಮಿಸಿರುವ ಮೇಲ್‌ಸೇತುವೆಗಳ ಕೆಳಭಾಗದ ಪ್ರದೇಶಗಳಲ್ಲ ಸ್ವಚ್ಛತೆಯನ್ನು 
ನಿರ್ವಹಿಸದಿರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 

8. ಶ್ರೀ ಪ್ರಸನ್ನಕುಮಾರ್‌ ಕೆ.ಬ. ಅವರು ಶಿವಮೊಗ್ಗ ತಾಲ್ಲೂಕಿನ ಸರ್ವೆ ನಂ.1 ರಲ್ಲ 
೮೦೦ಎಕರೆ ಪ್ರದೇಶದಲ್ಲಿ ಉಳದಿರುವ 4೦4 ಎಕರೆ ಖಾ ಪ್ರದೇಶದಲ್ಲ 
ಕೈಗಾರಿಕೋದ್ಯಮಿಗಳಗೆ ಅನುಕೂಲವಾಗುವಂತೆ 2೮೦ ಎಕರೆ ಪ್ರದೇಶವನ್ನು “5.5.7” 
“ಕೈಗಾರಿಕಾ ವಸಾಹತು”ವನ್ನಾಗಿ ಮೀಸಅರಿಸುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ 
ಗಮನ ಸೆಳೆಯುವುದು. 

೨. ಶ್ರೀ ಪಿ. ರಾಜೀವ್‌ ಅವರು ಬೆಳಗಾವಿ ಜಲ್ಲೆ ನಗರಾಭವೃದ್ಧಿ ಪ್ರಾಧಿಕಾರವು ಹೊರಡಿಸಿರುವ 
ನಕಾಶೆಯಲ್ಲ ಸುಮಾರು 33 ಸಾವಿರ ಎಕರೆ ಫಲವತ್ತಾದ ನೀರಾವರಿ ಭೂಮಿಯನ್ನು 
ಖರಾಖು ಭೂಮಿ ಎ೦ದು ನಮೂದಿಸಿರುವುದರ ಬಗ್ಗೆ ಮಾನ್ಯ ನಗರಾಭವೃದ್ಧಿ ಸಚಿವರ 
ಗಮನ ಸೆಳೆಯುವುದು. 

10. ಶ್ರೀಯುತರುಗಳಾದ ಸಿ. ಎನ್‌. ಬಾಲಕೃಷ್ಣ ಮತ್ತು ಹೆಚ್‌.ಡಿ. ರೇವಣ್ಣ ಅವರುಗಳು 
ಹಾಸನ ಜಲ್ಲೆಯ ಚನ್ನರಾಯಪಟ್ಟಣ, ಹೊಳೆನರಸೀಪುರ ಮತ್ತು ಹಾಸನ 
ತಾಲ್ಲೂಕುಗಳಲ್ಲ ಕುಡಿಯುವ ನೀರಿಗೆ ಸಮಸ್ಯೆಯಿರುವುದರಿ೦ಂದ 353 ಕೊಳವೆ ಬಾವಿ 
ಕಾಮಗಾರಿಗಳಗೆ ಅನುಮೋದನೆ ನೀಡುವ ಬಗ್ಗೆ ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 

1. ಶ್ರೀಯುತರುಗಳಾದ ಮಧು ಎಸ್‌. ಬಂಗಾರಪ್ಪ, ವೈ.ಎಸ್‌.ವಿ.ದತ್ತಾ, ಎ.ಜ.ರಮೇಶ್‌ 
ಬಂಡಿಸಿದ್ದೇಗೌಡ,  ಸುಧಾಕರ್‌ಲಾಲ್‌ ಮತ್ತು ಇತರರು ರಾಜ್ಯದಲ್ಲ ಜಲ್ಲಾ 
ಪಂಚಾಯತ್‌ಗಳ ಮೂಲಕ ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರಿನ 
ಯೋಜನೆಯನ್ನು ಕಾರ್ಯಗತ ಮಾಡುತ್ತಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಕ್ರಿಯಾ 
ಯೋಜನೆಯನ್ನು ತಯಾರಿಸಿ ಆಯಾ ಕ್ಷೇತ್ರದ ಶಾಸಕರ ಅನುಮೋದನೆಯನ್ನು 
ಪಡೆಯದೆ ಅನುದಾನವನ್ನು ದುಖ೯ಳಕೆ ಮಾಡುತ್ತಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭವೃದ್ಧಿ 
ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 

12. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಎನ್‌. ಚಲುವರಾಯಸ್ವಾಮಿ, 
ಎ.ಬ.ರಮೇಶ್‌ ಬಂಡಿಸಿದ್ದೇಗೌಡ ಹಾಗೂ ಇತರರು ರಾಜ್ಯದಲ್ಲಿ ರೈತರು ಬೆಳೆದ ಭತ್ತಕ್ಕೆ 
ಸರಿಯಾದ ಬೆಲೆ ಸಿಗದಿರುವುದರಿಂದ ರೈತರಿಗೆ ನಷ್ಟವುಂಬಾಗುತ್ತಿರುವ ವಿಷಯದ ಬಗ್ಗೆ 
ಮಾನ್ಯ ಆಹಾರ ಮತ್ತು ನಾಗರೀಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ರಾಜ್ಯ 
ಸಚಿವರ ಗಮನ ಸೆಳೆಯುವುದು. 

13. ಶ್ರೀ ಎಸ್‌.ಆರ್‌.ವಿಶ್ವನಾಥ ಅವರು ಬೃಹತ್‌ ಬೆಂಗಳೂರು ಮಹಾನಗರ ಪಾಅಕೆಯ 18 
ಕಿ.ಮೀ ಪ್ಯಾಪ್ತಿಯಲ್ಲರುವ ಸರ್ಕಾರಿ ಭೂಮಿಯಲ್ಲ ಕಟ್ಟರುವ ಮನೆಗಳನ್ನು 
ಭೂ ಸುಧಾರಣಾ ಕಾಯ್ದೆಯ ಕಲಂ ೨4 ಸಿ ರಡಿ ಸಕ್ರಮಗೊಳಸುವ ಬಗ್ಗೆ ಕಂದಾಯ 
ಸಚಿವರ ಗಮನ ಸೆಳೆಯುವುದು. 

14.ಶ್ರೀ ಕೆ. ಎಂ. ಕೃಷ್ಣಾರೆಡ್ಡಿ ಅವರು ಚಿಂತಾಮಣಿ ತಾಲ್ಲೂಕಿನಾದ್ಯಂತ 191 ಕೊಳವೆ 
ಬಾವಿಗಳಲ್ಲಿ 81 ಕೊಳವೆ ಬಾವಿಗಳು ವಿಫಲವಾಗಿರುವುದರಿ೦ದ, ಈ ಗ್ರಾಮಗಳಲ್ಲ 
ಕುಡಿಯುವ ನೀರಿನ ಸಮಸ್ಯೆಯಿ೦ದಾಗಿ ಸಾರ್ವಜನಿಕರಿಗೆ ತೊ೦ದರೆಯುಂಟಾಗಿರುವ 
ಬಗ್ಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 

ಮ.ತಿ.ನೋ., 


ಇ ಜೆನ 


15.ಕ್ರೀ ವೈ.ಎನ್‌. ರುದ್ರೇಶಗೌಡ ಅವರು ಸಣ್ಣ ರೈತರು 5೦ ವರ್ಷಗಳ೦ದ ಉಳುಮೆ 
ಮಾಡುತ್ತಿರುವ ಭೂಮಿಯನ್ನು ಕ೦ದಾಯ ಇಲಾಖೆಯ ಅಧಿಕಾರಿಗಳು ಒತ್ತುವರಿ 
ಹೆಸರಿಸಲ್ಣ ತೆರವುಗೊಳಸುತ್ತಿರುವುದರಿಂದ ಸಣ್ಣ ರೈತರಿಗೆ ತೊಂದರೆಯಾಗಿರುವ ಬಗ್ಗೆ 
ಕಂದಾಯ ಸಚಿವರ ಗಮನ ಸೆಳೆಯುವುದು. 

16. ಶ್ರೀ ಸಂಜಯ ಚ. ಪಾಟೀಲ್‌ ಅವರು ರಾಜ್ಯದಲ್ಲ ಹೊಸ ನೇಕಾರರ ಕಾಲೋನಿಗಳನ್ನು 
ನಿರ್ಮಿಸುವ ಹಾಗೂ ಆ ಕಾಲೋನಿಗಳಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ 
ಬಗ್ಗೆ ಜವಳ ಹಾಗೂ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚವರ ಗಮನ 
ಸೆಳೆಯುವುದು. 

17.ಶ್ರೀ ಎಂ.ಟ. ಕೃಷ್ಣಪ್ಪ ಅವರು ಅಬಕಾರಿ ಪರವಾನಗಿ ಮಂಜೂರು ಮಾಡಿದ ಸ್ಥಳಗಳಲ್ಲಿ 
ಉದ್ದೇಶಪೂರ್ವಕವಾಗಿ ದೇವಸ್ಥಾನ ಹಾಗೂ ಶಾಲೆಗಳನ್ನು ನಿರ್ಮಾಣ ಮಾಡಿರುವುದರಿಂದ, 
ಮದ್ಯದ ಅಂಗಡಿಗಳನ್ನು ಸ್ಥಳಾಂತರಿಸಲು ಹೊಸ ಪರವಾನಗಿ ನೀಡುವ ಬಗ್ಗೆ ಅಬಕಾರಿ 
ಸಚಿವರ ಗಮನ ಸೆಳೆಯುವುದು. 

15.ಶ್ರೀ ಜೆ.ಟ. ಪಾಟೀಲ್‌ ಅವರು 1ನೇ ತರಗತಿಯುಂದ 12ನೇ ತರಗತಿಯವರೆಗೆ ಶಾಲಾ 
ಕಾಲೇಜುಗಳಲ್ಲಿ ಯೋಗಾಭ್ಯಾಸವನ್ನು ಕಡ್ಡಾಯಗೊಳಸುವ ಬಗ್ಗೆ ಪ್ರಾಥಮಿಕ ಮತ್ತು 
ಪ್ರೌಢ ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 

19.ಶ್ರೀ ಎಸ್‌. ಭೀಮನಾಯ್ದ ಅವರು ಬಳ್ಳಾರಿ ಅಲ್ಲೆ, ಹೊಸಪೇಟೆ ತಾಲ್ಲೂಕು, 
ಹಗರಿಬೊಮ್ಮನಹಳ್ಳಿ ಕ್ಷೇತ್ರದ ವ್ಯಾಪ್ತಿಯಲ್ಲ ಬರುವ ಮರಿಯಮ್ಮನಹಳ್ಳಿ ಪೊಲೀಸ್‌ ಠಾಣಾ 
ವ್ಯಾಪ್ತಿಯಲ್ಲ ಕಾನೂನು ಬಾಹಿರ ಚಟುವಟಕೆಗಳನ್ನು ನಿಯಂತ್ರಿಸಲು ವಿಫಲವಾಗಿರುವ 
ಬಗ್ಗೆ ಗೃಹ ಸಚಿವರ ಗಮನ ಸೆಳೆಯುವುದು. 

2೦. ಶ್ರೀ ಜ.ಎಸ್‌. ಪಾಟೀಲ್‌ ಅವರು 2೦1 -12ರಿಂದ 2೦13-14ನೇ ಸಾಲುಗಳಲ್ಲ 

ಧಾರವಾಡ, ಹಾವೇರಿ ಮತ್ತು ಗದಗ ಜಲ್ಲೆಯ ಸಹಕಾರಿ ಸಂಘಗಳಂದ ರೈತರಿಗೆ ಕಡಿಮೆ 

ಬಡ್ಡಿ ದರದಲ್ಲ ಹಾಗೂ ಶೂನ್ಯ ಬಡ್ಡಿ ದರದಲ್ಲ ಸಾಲ ವಿತರಣೆ ಮಾಡಿರುವ ಅಂಕ 
ಅಂಶಗಳ ಬಗ್ಗೆ ಸಹಕಾರ ಮತ್ತು ಸಕ್ಕರೆ ಸಚಿವರ ಗಮನ ಸೆಳೆಯುವುದು. 

21. ಶ್ರೀ ಅರವಿಂದ ಅ೦ಬಾವಳ ಅವರು ಪ್ರತಿ ಆರೋಗ್ಯ ಕೇಂದ್ರಕ್ಕೆ ಒಬ್ಬ ವೈದ್ಯರನ್ನು 

ನೇಮಿಸುವಂತೆ ಜುಲೈ 18ರಂದು ಹೊರಡಿಸಿರುವ ಸರ್ಕಾರದ ಆದೇಶದಿಂದ 

ಸಾರ್ವಜನಿಕರಿಗೆ ತೊ೦ದರೆಯಾಗಿರುವ ಖಗ್ಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸಚಿವರ ಗಮನ ಸೆಳೆಯುವುದು. 

22. ಶ್ರೀ ಶಿವಾನಂದ ಎಸ್‌. ಪಾಟೀಲ್‌ ಅವರು ವಿಜಯಪುರ ಮಹಾನಗರ ಪಾಅಕೆಯ 

ವ್ಯಾಪ್ತಿಯ ನಗರದ ಮಧ್ಯಭಾಗದಲ್ಲರುವ ಹಳೆಯ ಅಗ್ನಿಶಾಮಕ ನಿಲುಗಡೆ ಸ್ಥಳದಲ್ಲಿ 

ಅಕ್ರಮವಾಗಿ ಹಾಲು ಮಾರಾಟ ಮಾಡಲು ಮಳಗೆಗಳನ್ನು ಗುತ್ತಿಗೆ ಆಧಾರದ ಮೇಲೆ 
ನೀಡಿರುವ ಬಗ್ಗೆ ನಗರಾಭವೃದ್ಧಿ ಸಚಿವರ ಗಮನ ಸೆಳೆಯುವುದು 

23. ಶ್ರೀ ಎನ್‌. ಚಲುವರಾಯಸ್ವಾಮಿ ಅವರು ಬೆಂಗಳೂರು-ಮಂಗಳೂರು ರಾಷ್ಟೀಯ 

ಹೆದ್ದಾರಿ 48ರಲ್ಲ ನಾಗಮಂಗಲ ತಾಲ್ಲೂಕಿನ ಕದಬಹಳ್ಳಿ ಬಳ ಅಂಡರ್‌ಪಾಸ್‌ ಮತ್ತು 

ಸರ್ವೀಸ್‌ ರಸ್ತೆ ನಿರ್ಮಿಸುವ ಬಗ್ಗೆ ಹಾಗೂ ಬೆಳ್ಳೂರು ಕ್ರಾಸ್‌ ನಂತರ ಟೋಲ್‌ 
ಪ್ಲಾಜಾವನ್ನು ನಿರ್ಮಿಸುವುದರ ಬಗ್ಗೆ ಲೋಕೋಪಯೋಗಿ ಸಚಿವರ ಗಮನ 
ಸೆಳೆಯುವುದು. 

24. ಶ್ರೀ ವಿ. ಸುನೀಲ್‌ಕುಮಾರ್‌ ಅವರು ಮಂಗಳೂರಿನ ಉಳಾಯಿಬೆಟ್ಟು ಎಂಬಲ್ಲಿ 

ದತ್ತಮಾಲಾಧಾರಿಗಳು ಪ್ರಯಾಣಿಸುತ್ತಿದ್ದ ವಾಹನದ ಮೇಲೆ ಕಲ್ಲುತೂರಾಟ ಮಾಡಿದ್ದರ 

ವಿರುದ್ಧ ಪ್ರತಿಭಟಸಿದ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಾಠಿ ಪ್ರಹಾರ ಮಾಡಿರುವ 
ಬಗ್ಗೆ ಗೃಹ ಸಚಿವರ ಗಮನ ಸೆಳೆಯುವುದು. 
ಪು.ತಿ.ನೋ., 


ಚಡ 


2೮. ಶ್ರೀ ರಾಮಕೃಷ್ಣ ಶಿ ದೊಡ್ಡಮನಿ ಅವರು ಶಿರಹಟ್ಟ ಮತಕ್ಷೇತ್ರದ ಮುಜರಾಯಿ ಇಲಾಖೆಯ 
ವ್ಯಾಪ್ತಿಯಲ್ಲಿ ಬರುವ ದೇವಸ್ಥಾನಗಳ ಅಜವೃದ್ದಿಗೆ ಹಾಗೂ ಇತರೆ ದೇವಸ್ಥಾನಗಳ 
ಅಭಿವೃದ್ಧಿಗೆ ನೀಡಿರುವ ಅನುದಾನದ ಬಗ್ಗೆ ಕಾನೂನು, ನ್ಯಾಯ ಮತ್ತು ಮಾನವ 
ಹಕ್ಕುಗ ಹಾಗೂ ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ ಮತ್ತು 
ಪಶುಸಂಗೋಪನೆ ಹಾಗೂ ಮುಜರಾಲು ಸಚಿವರ ಗಮನ ಸೆಳೆಯುವುದು. 


4. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 
1. ಶ್ರೀಯುತರುಗಳಾದ ಜಗದೀಶ ಶೆಟ್ಟರ್‌, ಬಸವರಾಜ ಬೊಮ್ಮಾಯಿ, ಕೆ.ಜ.ಬೋಪಯ್ಯ, 
ಸಿ.ಟಿ.ರವಿ, ವಿ.ಸುನೀಲ್‌ಕುಮಾರ್‌ ಹಾಗೂ ಇತರರು ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಕುರಿತು 
ಡಾ| ಕಸ್ತೂರಿ ರಂಗನ್‌ ನೀಡಿರುವ ವರದಿ ಅನುಷ್ಠಾನದಿಂದಾಗಿ ಪಶ್ಚಿಮ ಘಟ್ಟಗಳಗೆ 


ಹೊಂದಿಕೊಂಡಿರುವ ಜಲ್ಲೆಗಳ ಜನರಿಗೆ ಅನ್ಯಾಯವಾಗದಂತೆ ಅವರನ್ನು ಒಕ್ಕಲೆಜ್ಜಸದಂತೆ 
ತಡೆಯಲು ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಚರ್ಚೆ. 


2. ಶ್ರೀಯುತರುಗಳಾದ ಕೆ.ಎಂ.ಶಿವಆ೦ಗೇಗೌಡ, ವೈ.ಎನ್‌. ರುದ್ರೇಶ್‌ಗೌಡ ಮತ್ತು ಹೆಚ್‌.ಡಿ. 
ಕುಮಾರಸ್ವಾಮಿ ಅವರುಗಳು ರಾಜ್ಯದ ಬಹುಹಳ್ಳಿ ಕುಡಿಯುವ ನೀರಿನ ಡಿಜಒಟ 
ವ್ಯವಸ್ಥೆಯಲ್ಲ ಅರಸೀಕೆರೆ ತಾಲ್ಲೂಕಿನ 477 ಹಳ್ಳಗಳಗೆ ಟೆ೦ಡರ್‌ ಪ್ರಕ್ರಿಯೆ ಹಾಗೂ ಶಂಕು 
ಸ್ಥಾಪನೆ ಮುಗಿದಿದ್ದರೂ ಕಾರ್ಯರೂಪಕ್ಕೆ ಬಾರದಿರುವ ಬಗ್ಗೆ ಚರ್ಚೆ. 

3. ಶ್ರೀಯುತರುಗಳಾದ ಕೆ.ಎಸ್‌.ಪುಟ್ಟಣ್ಣಯ್ಯ, ಎಂ.ರಾಜಣ್ಣ ಮತ್ತು ಉಮೇಶ್‌ ವಿ. ಕತ್ತಿ 
ಅವರುಗಳು ಸುವರ್ಣ ಗ್ರಾಮ ಯೋಜನೆಯ ಬದಲಾಗಿ ವಿಕಾಸ ಗ್ರಾಮ ಯೋಜನೆಯನ್ನು 
ಜಾರಿಗೆ ತಂದಿರುವುದರಿಂದ ಗ್ರಾಮಾಂತರ ಪ್ರದೇಶ ಜನರಿಗೆ ಮೂಲಭೂತ ಸೌಕರ್ಯಗಳು 
ದೊರೆಯದಿರುವ ಬಧ್ಣೆ ಚರ್ಚೆ. 


4. ಉತ್ತರ ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಚರ್ಚೆ. 


ಪಿ. ಹಿಂಪ್ರಕಾಶ 
ಕಾರ್ಯದರ್ಶಿ 


My 
4 ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


